ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ 'ಗುರುತಿಲ್ಲದ`ಪಕ್ನೆ ಸಂಖ್ಯೆ"1854 


ಮಾನ್ಯ ಸೆದಸ್ಯರೆ ಹೆಸರು 


ಶ್ರೀ ಕೆ.ಪಿ. 'ನಂಜುಂಡಿ' ವಿಶ್ವಕರ್ಮ ವಧಾನಸಭೆಮಿಂದೆ 


ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 28.09.2020 


ಪತ್ತರಸವ ಸಷವರು 


ಮಾನ್ಯ ಹಿಂದುಳಿದ ವರ್ಗಗಳ ಕೆಲ್ಯಾಣ ಸಚಿವರು 


ಕ್ರಸಂ. ಪ್ರ್ನೆ ಉತ್ತರ | 
ಅ) ರಾಜ್ಯದಲ್ಲಿನ ಹಿಂದುಳಿದ ವರ್ಗಗಳ ಒಟ್ಟು ಜನೆ1201ರ ಜನೆಗಣತಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ಸಂಖ್ಯೆ ಎಷ್ಟು 9 ಇದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ, ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಜನಸಂಖ್ಯೆ 
ಹಾಗೂ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಮಾಹಿತಿಯನ್ನು ಪ್ರತ್ಯೇಕವಾಗಿ ಒದಗಿಸಲಾಗಿದೆ. ಹಿಂದುಳಿದ | 
ಎಷ್ಟು ? ಜಾತಿಗಳಿಗೆ An) "ಸಂಬಂಧಿಸಿದ ಮಾಹಿತಿಯು 201 ೮ 
ಜನಗಣತಿಯ ಪ್ರಕಾರ ಲಭ್ಯವಿರುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ಪಂಗಡ, ಅಲ್ಲಸಂಖ್ಯಾತರ ಮತ್ತು ಇತರೆ ಜನಸಂಖ್ಯೆಯು 2011 ರ] 
ಪ್ರಕಾರ ಈ ಕೆಳಕಂಡಂತಿರುತ್ತದೆ. \ 
ಪರಿಶಿಷ್ಟ ಜಾತಿ (80) T 10474992 | 
ಪರಿಶಿಷ್ಟ ಪೆಂಗಡ 4248987 ) 
(87) | 

ಅಲ್ಲಸೆಂಖ್ಯಾತರು 9611738 

(Minorities) 

ಇತಕೆ 3675980 | 
ಒಟ್ಟು ಜನಸಂಖ್ಯೆ 61095297 | 
| 
\ 
ಆ) ]ಪರತಷ್ನಜಾತಿ ಮತ್ತು ಪರಿತಿಷ್ಠ `ಪರಗಡೆದೆವರ | ಹಿಂದುಳಿದ ವರ್ಗಗಳ" ಕಲ್ಯಾಣ ಇಲಾಖೆಯಿಂದ [ 
[4 
| 


ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಅನುದಾನ ನೀಡುವ 
ರೀತ್ಯಾ ಹಿಂದುಳಿದ ವರ್ಗದವರಿಗೆ ವಿಶೇಷ 
ಅನುದಾನ ನೀಡದಿರಲು ಕಾರಣವೇನು 9 ವಿಶೇಷ 
ಅನುದಾನ ನೀಡಲು ಕ್ರಮ ಜರುಗಿಸಲಾಗುವುದೇ? 


ವರ್ಗದವರಿಗೆ ಈಗಾಗಲೇ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು 
ಜಾರಿಗೊಳಿಸಲಾಗುತ್ತಿದೆ. ಪ್ರತ್ಯೇಕವಾಗಿ ವಿಶೇಷ ಅನುದಾನ ನೀಡುವ 
ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. 1 


ಸಂಖ್ಯೆ:ಹಿಂವಕ 549 ಬಿಎಂಎಸ್‌ 


2020 


(ಬಿ:್‌ರಾಮುಲು) 
ಆರೋ ತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


